ಕರ್ನಾಟಕ ರಾಜ್ಯಪತ್ರ 


----- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಅಕ್ಟೋಬರ್ ೧೮ , ೨೦೧೨ ( ಆಶ್ವಯುಜ ೨೬ , ಶಕ ವರ್ಷ ೧೯೩೪) ಸಂಚಿಕೆ ೪೨ 


ಭಾಗ – ೫ | 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, ಚಿಕ್ಕಮಗಳೂರು 
ಅಧಿಸೂಚನೆ ಸಂಖ್ಯೆ : ADMN- 02/ 2012 ದಿನಾಂಕಃ26 - 09 -2012 . 


ವಿಷಯ :- ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು ಹಾಗೂ ಬೆರಳಚ್ಚು ನಕಲುಗಾರರ 

ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅರ್ಜಿಗಳನ್ನು ಆಹ್ವಾನಿಸುತ್ತಿರುವ ಬಗ್ಗೆ. 


ಉಲ್ಲೇಖ:- 1. ಮಾನ್ಯ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ: LCA - 36 /2003 

ದಿನಾಂಕಃ 23 - 06 - 2011 . 
2. ಮಾನ್ಯ ಉಚ್ಛ ನ್ಯಾಯಾಲಯದ ಪತ್ರ ಸಂಖ್ಯೆ : LCA -II 54/2011 

ದಿನಾಂಕಃ 01 -10 - 2011 . 
3. ಮಾನ್ಯ ಉಚ್ಛ ನ್ಯಾಯಾಲಯದ ಪತ್ರ ಸಂಖ್ಯೆ : LCA-II 128 / 2012 

ದಿನಾಂಕಃ 14 -09 - 2012 . 
4 . ಈ ಕಛೇರಿಯ ಆದೇಶ ದಿನಾಂಕ : 25 - 09 - 2012 . 


ಮೇಲ್ಕಂಡ ಉಲ್ಲೇಖಗಳ ಅನ್ವಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದವರು, (1+ 2 +1) ಒಟ್ಟು 4 ಶೀಘ್ರಲಿಪಿಗಾರರು, (I+ 2) ಒಟ್ಟು 3 
ಬೆರಳಚ್ಚುಗಾರರು, 2 - ಬೆರಳಚ್ಚು ನಕಲುಗಾರರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅನುಮತಿ ನೀಡಿರುತ್ತಾರೆ . 

ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: 15 - 11 -2012 ಸಂಜೆ 5- 00 ಗಂಟೆ. ಅರ್ಜಿ ಸಲ್ಲಿಸಬೇಕಾದ ವಿಳಾಸಃ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 

ಈ ಮೇಲ್ಕಂಡ ಅಧಿಸೂಚನೆಯ ಅನ್ವಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿಕ್ಕಮಗಳೂರು ಘಟಕದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರು, 
ಬೆರಳಚ್ಚುಗಾರರು ಹಾಗೂ ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗದಿಪಡಿಸಿದ ಅರ್ಜಿ 
ನಮೂನೆಯ ಬೆರಳಚ್ಚು ಪ್ರತಿ/ಗಣಕೀಕೃತ ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿಂದ ಭರ್ತಿ 
ಮಾಡಬೇಕು. 


( ೧೫೦೯ ) 


೧೫೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೮, ೨೦೧೨ 


ಭಾಗ - ೫ 


ಹುದ್ದೆಗಳ ವರ್ಗಿಕರಣ 


ಮೀಸಲಾತಿ 


*) 


ಹುದ್ದೆಯ ಹೆಸರು 


ಹೈ 


ವರ್ಗಿಕರಣ 


ಸಂಖ್ಯ 


ಸಾ . ಅ 


ಪ. ಜಾ . 


ಪ. ಪಂ . 


II - ಬಿ . 


ಶೀಘ್ರಲಿಪಿಗಾರರು 


| 


4 


ಇತರೆ 


(1 + 2 + 1 ) 


( ಹಿಂಬಾಕಿ ಹುದ್ದೆ) 


ಗ್ರಾಮೀಣ 


ಅಭ್ಯರ್ಥಿ 


(ಹಿಂಬಾಕಿ ಹುದ್ದೆ) 


ಮಹಿಳೆ 


ಅಭ್ಯರ್ಥಿ 


( ಹಿಂಬಾಕಿ ಹುದ್ದೆ) 


2 


| | 


ಬೆರಳಚ್ಚುಗಾರರು 


| 3 | 


ಗ್ರಾಮೀಣ 
ಅಭ್ಯರ್ಥಿ 


(1+ 2) 


( ಹಿಂಬಾಕಿ ಹುದ್ದೆ) 


ಮಹಿಳೆ 
ಅಭ್ಯರ್ಥಿ 


ಬೆರಳಚ್ಚು 


ಗ್ರಾಮೀಣ 


ನಕಲುಗಾರರು 


ಅಭ್ಯರ್ಥಿ 


ಇತರೆ 


ಒಟ್ಟು 


| 


09 


ವಿದ್ಯಾರ್ಹತೆ: 


ಶೀಘ್ರಲಿಪಿಗಾರರು 


ಬೆರಳಚ್ಚುಗಾರರು 


ಅಥವಾ 


ತತ್ಸಮಾನ 


ಪರೀಕ್ಷೆಯಲ್ಲಿ 


1. ಎಸ್ . ಎಸ್ .ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ | 1, ಎಸ್ . ಎಸ್ .ಎಲ್. ಸಿ . 
ಉತ್ತೀರ್ಣರಾಗಿರಬೇಕು. 

ಉತ್ತೀರ್ಣರಾಗಿರಬೇಕು. 


2 . 


ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು 2. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ 
ನಡೆಸುವ ಕನ್ನಡ ಮತ್ತು ಆಂಗ್ಲ ಭೌಢದರ್ಜೆ ( Senior ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆ ( Senior Grade) ಪರೀಕ್ಷೆ ಅಥವಾ 
Grade) ಶೀಘ್ರಲಿಪಿ ಹಾಗೂ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
ಪ್ರೌಢದರ್ಜೆ ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರಬೇಕು. 

ಬೆರಳಚ್ಚು ನಕಲುಗಾರರು 


1. ಎಸ್.ಎಸ್.ಎಲ್.ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 

ಉತ್ತೀರ್ಣರಾಗಿರಬೇಕು. 


(ಈ ಮೇಲ್ಕಂಡ ಎಲ್ಲಾ ಹುದ್ದೆಗಳಿಗೆ ಕಂಪ್ಯೂಟರ್ ಜ್ಞಾನ ಅಪೇಕ್ಷಣತೀಯ ) 


ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು 
ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯದರ್ಜೆ (Junior 
Grade ) ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರಬೇಕು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೮, ೨೦೧೨ 


೧೫೧೧ 


ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಸಂಕ್ಷಿಪ್ತ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು. 


D 


ಸಾ. ಅ. - ಸಾಮಾನ್ಯ ಅಭ್ಯರ್ಥಿ 


ಪ. ಜಾ . - ಪರಿಶಿಷ್ಟ ಜಾತಿ 


ಪ. ಪಂ . 


- ಪರಿಶಿಷ್ಟ ಪಂಗಡ 


ಪ್ರ.1 


- ಪ್ರವರ್ಗ 1 


ಮ . ಅ . 


- ಮಹಿಳಾ ಅಭ್ಯರ್ಥಿ 


ಗ್ರಾ. ಅ. - ಗ್ರಾಮೀಣ ಅಭ್ಯರ್ಥಿ 


ವಯೋಮಿತಿ ( ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ ಅನುಗುಣವಾಗಿ ) 


ಕನಿಷ್ಠ ವಯೋಮಿತಿ : 


18 ವರ್ಷ 


ಗರಿಷ್ಠ ವಯೋಮಿತಿ : 


ಸಾಮಾನ್ಯ ವರ್ಗ 


- 


- 


35 ವರ್ಷ 


2ಎ /2ಬಿ /3ಎ /3ಬಿ 


38 ವರ್ಷ 


ಪ . ಜಾ / ಪ . ಪಂ / ಪ್ರವರ್ಗ 


40 ವರ್ಷ 


ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


ವೇತನ ಶ್ರೇಣತಿ 


ಶೀಘ್ರಲಿಪಿಗಾರರು … 14550 - 350 -15600 - 400 - 17200 -450 -19000 - 500 -21000 - 600 - 24400 


700 - 26700 ಮತ್ತು ಇತರೆ ಭತ್ಯೆಗಳು. 


ಬೆರಳಚ್ಚುಗಾರರು ಹಾಗೂ ಬೆರಳಚ್ಚು ನಕಲುಗಾರರು 

11600 - 200 - 12000 - 250 - 13000 - 300 - 14200 - 350 - 15600 - 400 - 17200 
450 - 19000 -500 - 21000 ಮತ್ತು ಇತರೆ ಭತ್ಯೆಗಳು. 


ಆಯ್ಕೆ ವಿಧಾನ: 


ಕರ್ನಾಟಕ ಅಧೀನ ನ್ಯಾಯಾಲಯಗಳು ( ಮಿನಿಸ್ಬಿಯಲ್ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2007 ರ 
ಅನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 


1. ಶೀಘ್ರಲಿಪಿಗಾರರು: 

ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ನಿಮಿಷ 1ಕ್ಕೆ 120 ಪದಗಳ ದರದಲ್ಲಿ 5 ನಿಮಿಷಗಳ 
ಉಕ್ತಲೇಖನವನ್ನು ತೆಗೆದುಕೊಂಡು ಉಕ್ತಲೇಖನವನ್ನು 40 ನಿಮಿಷಗಳಲ್ಲಿ ಅನುಲಿಪಿ ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು 
ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 1 ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ 
ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. (1:5 ರ ಅನುಪಾತದಲ್ಲಿ) 
ಟಿಪ್ಪಣತಿ : ಅರ್ಹತಾ ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳನ್ನು ಪಡೆದಿದ್ದು ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು. ಮತ್ತು 
ಸಂದರ್ಶನವು 5 ಅಂಕಗಳನ್ನು ಒಳಗೊಂಡಿರುತ್ತದೆ. 
2. ಬೆರಳಚ್ಚುಗಾರರು/ ಬೆರಳಚ್ಚು ನಕಲುಗಾರರು: 

ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತಲೇಖನದಲ್ಲಿ ಕೊಡುವ ವಿಷಯವನ್ನು 
ಬೆರಳಚ್ಚು ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ 
ಮಾಡಲಾಗುವುದು. 1 ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ( 185 ರ 
ಅನುಪಾತದಲ್ಲಿ) 


ಟಿಪ್ಪಣತಿ : ಅರ್ಹತಾ ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು , ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕು. 
ಮತ್ತು ಸಂದರ್ಶನವು 5 ಅಂಕಗಳನ್ನು ಒಳಗೊಂಡಿರುತ್ತದೆ. 


೧೫೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೮, ೨೦೧೨ 


ಭಾಗ - ೫ 


ಅಭ್ಯರ್ಥಿಗಳನ್ನು 2 ವರ್ಷಗಳ ಕಾಲ ಪರೀಕ್ಷಣಾ ಅವಧಿಯಲ್ಲಿಡಲಾಗುವುದು. 
ಲಗತ್ತಿಸಬೇಕಾದ ದಾಖಲಾತಿಗಳು: 


ಅಭ್ಯರ್ಥಿಗಳು ಈ ಕೆಳಕಂಡ ಪ್ರಮಾಣಪತ್ರಗಳ ಒಂದೊಂದು ಫೋಟೋ ಪ್ರತಿಗಳನ್ನು ( Xerox Copy) ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ 
ಲಗತ್ತಿಸಬೇಕು. ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಯಾವುದೇ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ . 
1. ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಅಂಕಪಟ್ಟಿಗಳು ಹಾಗೂ ಪ್ರಮಾಣಪತ್ರಗಳು. 

ಜನ್ಮದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್. ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ, ವರ್ಗಾವಣೆ ಪ್ರಮಾಣಪತ್ರ / ಜನನ 

ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ಭತ ಭಾಗ 
3. ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ಮುಕ್ತಿಹೊಂದಿದ ಬಗ್ಗೆ ಪ್ರಮಾಣಪತ್ರ, ( ಮಾಜಿಪೈನಿಕ ಮೀಸಲಾತಿ ಕೋರಿದ್ದಲ್ಲಿ) 

ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ ನಮೂನೆ - ಡಿ ಯಲ್ಲಿ, ಪ್ರವರ್ಗ - 1 ರ ಅಭ್ಯರ್ಥಿಗಳು ನಮೂನೆ- ಇ ಯಲ್ಲಿ ಮತ್ತು 2 - ಎ , 2ಬಿ, 3ಎ, 3ಬಿ 

ಅಭ್ಯರ್ಥಿಗಳು ನಮೂನೆ ಎಫ್ ರಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಪಡೆದು ಲಗತ್ತಿಸಬೇಕು. 
5. ಶಾಲಾ ಮುಖ್ಯೋಪಾಧ್ಯಾಯರು/ ಪ್ರಾಂಶುಪಾಲರಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರ ಹಾಗೂ ಸ್ಥಳೀಯ ಗಣ್ಯ ವ್ಯಕ್ತಿಗಳಿಂದ ಪಡೆದ ಎರಡು 

ನಡತೆ ಪ್ರಮಾಣ ಪತ್ರಗಳು . 
6. ಗ್ರಾಮೀಣ ಮೀಸಲಾತಿಯನ್ನು ಕಾರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ/96/ಸೇನನಿ/2005ದ ದಿನಾಂಕಃ 10.08.2005 ರ 

ಪ್ರಕಾರ ನಿಗದಿತ ನಮೂನೆ- 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿ 
ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ 

ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
7. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣಪತ್ರ ನಮೂನೆ- 2 ರ ಜೊತೆ ನಮೂನೆ-1 ರಲ್ಲೂ 

ದೃಢೀಕರಣ ಪತ್ರವನ್ನು ಸಲ್ಲಿಸುವುದು. 
ವಿಧವೆಯರು, ಜೀತ ಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತಿ ರಿಯಾಯಿತಿ ಕೋರಲು ಸಕ್ಷಮ 
ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರವನ್ನು ಸಲ್ಲಿಸುವುದು . 


ಪ್ರಮುಖವಾದ ಸಾಚನೆಗಳು : 


ಈ ಕೆಳಗಿನ ಸಂಧರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಆಯಾ ಅಭ್ಯರ್ಥಿಗಳಿಗೆ ನಮೂದಿಸಿರುವ ಮಟ್ಟಿಗೆ ಹೆಚ್ಚಿಸಲಾಗುವುದು. 
1. ಅರ್ಹತಾ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗುವುದು. 
2 . ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ 

ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ 
ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ 
ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವರು ಎಷ್ಟು ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ 

ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ, ಎರಡರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುವುದು. 
3. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ 

ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ ಸಲ್ಲಿಸಿದ್ದಾರೋ 

ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು . 
4. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ಮೇಲಾಧಿಕಾರಿಗಳಿಂದ ಪಡೆದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು. 
5. ಅಭ್ಯರ್ಥಿಯು ನ್ಯಾಷನಲ್ ಕೆಡೆಟ್ ಕಾರ್ಪ್ನಲ್ಲಿ ಪೂರ್ಣಕಾಲಿಕ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ ಕೆಡೆಟ್ 

ಪರೀಕ್ಷಕನಾಗಿ ಸೇವೆ ಸಲ್ಲಿಸಿದ್ದಷ್ಟು ವರ್ಷಗಳು. 


ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮಸಮೂಹ 
ಪರಿಶೀಲಕರಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದ್ದಷ್ಟು 
ವರ್ಷಗಳು . 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೮, ೨೦೧೨ 


೧೫೧೩ 


ಇತರೆ ಸಾಚನೆಗಳು : 


1. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ 

ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 
2. ಒಂದಕ್ಕಿಂತ ಹೆಚ್ಚು ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಪ್ರತಿ ಹುದ್ದೆಗಳಿಗೂ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
3. ಅರ್ಜಿಯಲ್ಲಿ ಮತ್ತು ಲಕೋಟೆಯ ಮೇಲೆ ಹುದ್ದೆಯ ಹೆಸರನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
4 . ಅರ್ಜಿಯೊಂದಿಗೆ 5 ರೂಪಾಯಿ ಅಂಚೆ ಚೀಟಿ (Postal Stamp) ವನ್ನು ಹೊಂದಿರುವ ಸ್ವ - ವಿಳಾಸದ ಲಕೋಟೆಯನ್ನು ಸಲ್ಲಿಸತಕ್ಕದ್ದು. 
5. ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಒಂದು ಭಾವಚಿತ್ರವನ್ನು ಸ್ವದೃಢಿಕರಿಸಿ ಲಗತ್ತಿಸಬೇಕು. 
6. ಸಂದರ್ಶನ ಪತ್ರ ಬರದಿರುವ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಿಕೊಳ್ಳತಕ್ಕದ್ದು. 

ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲು 
ಆಸ್ಪದವಿರುವುದಿಲ್ಲ. 


ಬಿ . ಎ. ಪಾಟೀಲ್, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , 

ಚಿಕ್ಕಮಗಳೂರು. 


ಅರ್ಜಿ ನಮೂನೆ 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು - ಇವರಿಗೆ 


ಸ್ವದೃಢೀಕರಿಸಿದ 
ಪಾಸ್‌ಪೋರ್ಟ್‌ 

ಅಳತೆಯ 
ಭಾವಚಿತ್ರವನ್ನು 
ಅಂಟಿಸಬೇಕು. 


ಮಾನ್ಯರೇ , 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ: 02 / 2012 ದಿನಾಂಕಃ 26 - 09 - 2012ರ ಪ್ರಕಾರ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಶೀಘ್ರಲಿಪಿಗಾರರು / ಬೆರಳಚ್ಚುಗಾರರು/ ಬೆರಳಚ್ಚು ನಕಲುಗಾರರ ಹುದ್ದೆಗೆ ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ 
ಸಲ್ಲಿಸುತ್ತಿದ್ದೇನೆ. 


1 ಅಭ್ಯರ್ಥಿಯ ಹೆಸರು 
( ದಪ್ಪ ಅಕ್ಷರಗಳಲ್ಲಿ) 


ತಂದೆ / ಗಂಡನ ಹೆಸರು 


ತಾಯಿಯ ಹೆಸರು 


ಜನ್ಮ ದಿನಾಂಕ 


ವರ್ಷಗಳು 


ತಿಂಗಳುಗಳು 


ದಿನಗಳು 


05 


ವಯಸ್ಸು 
( ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ 
ವಯಸ್ಸು) 


ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು 
ದೂರವಾಣಿ ಸಂಖ್ಯೆ 


೧೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೮, ೨೦೧೨ 


ಭಾಗ - ೫ 


ಲಿಂಗ 


ಪುರುಷ / ಮಹಿಳೆ 


ರಾಷ್ಟ್ರೀಯತೆ ಮತ್ತು ಧರ್ಮ 


| ಜಾತಿ / ಉಪಜಾತಿ 


ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು 
ಜೀವಂತ ಗಂಡ ಅಥವಾ ಹೆಂಡತಿ 
ಇದ್ದಾರೆಯೇ ? 


ನೀವು ಯಾವುದಾದರೂ ಕ್ರಿಮಿನಲ್ 
ಮೊಕದ್ದಮೆಯಲ್ಲಿ ಭಾಗಿಯಾಗಿದ್ದೀರ? 


ನೀವು ಸರ್ಕಾರಿ ಸೇವೆಯಿಂದ ಅಥವಾ 
ಇನ್ನಾವುದಾದರೂ ಸೇವೆಯಿಂದ ವಜಾ 
ಆಗಿದ್ದೀರ ಅಥವಾ ತೆಗೆದುಹಾಕಲ್ಪಟ್ಟಿದ್ದೀರ? 


ಹೌದು ( ) . 


ಇಲ್ಲ ( ) 


ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ ? 
( ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ, ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ ಪತ್ರದ 
ಪ್ರತಿಯನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು) 


ಕೋರುವ ಮೀಸಲಾತಿಗಳು 


ಸಾಮಾನ್ಯ 


ಪ . ಜಾತಿ 


ಪ . ಪಂಗಡ 


ಪ್ರವರ್ಗ -1 


(ಕೋರುವ ಮೀಸಲಾತಿಯನ್ನು ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ 
ಪ್ರಮಾಣಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 


- 2 - ಎ 


2 - ಬಿ 


3 - ಎ 


| 


3 - ಬಿ 


ಗ್ರಾಮೀಣ 


ಕ . ಮಾ . ಅ . 


ಮಾ . ಸೈ . 


ಅ೦. ಅ . 


ಯೋ 


. ನಿ. ಅ . 


ನೀವು ಈ ಯಾವುದಾದರೂ ಮೀಸಲಾತಿ 
ಅಡಿಯಲ್ಲಿ ಬರುತ್ತೀರ? 
(ಸೇರುವ ಮೀಸಲಾತಿಯನ್ನು ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ 
ಪ್ರಮಾಣಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 


ಗಳಿಸಿದ 


ಶೈಕ್ಷಣಿಕ ವಿದ್ಯಾರ್ಹತೆ 
( ಅನ್ವಯಿಸುವ 

ವಿದ್ಯಾರ್ಹತೆಯ 
ಅಂಕಣಗಳನ್ನು ಮಾತ್ರ ಭರ್ತಿ ಮಾಡುವುದು) 
(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು 
ಸಲ್ಲಿಸತಕ್ಕದ್ದು) 


ಉತ್ತೀರ್ಣ 
ಹೋಂದಿದ ವರ್ಷ 


ಗರಿಷ್ಟ 
ಅಂಕಗಳು 


ಶೇಕಡಾವಾರು ಅಂಕಗಳು 


ಅಂಕಗಳು 


ಎಸ್‌ಎಸ್‌ಎಲ್‌ಸಿ 


ಕನ್ನಡ ಬೆರಳಚ್ಚು (ಕಿರಿಯ ಶ್ರೇಣತಿ) 
ಆಂಗ್ಲ ಬೆರಳಚ್ಚು ( ಕಿರಿಯ ಶ್ರೇಣ9) 
ಕನ್ನಡ ಬೆರಳಚ್ಚು ( ಹಿರಿಯ ಶ್ರೇಣತಿ) 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೮, ೨೦೧೨ 


೧೫೧೫ 


ಆಂಗ್ಲ ಬೆರಳಚ್ಚು ( ಹಿರಿಯ ಶ್ರೇಣ೨) 


ಕನ್ನಡ ಶೀಘ್ರಲಿಪಿ ( ಹಿರಿಯ ಶ್ರೇಣತಿ) 


ಆಂಗ್ಲ ಶೀಘ್ರಲಿಪಿ ( ಹಿರಿಯ ಶ್ರೇಣಿ) 


ಸೂಚನೆ:- ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಖಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 

ಘೋಷಣೆ 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ಸತ್ಯವಾಗಿದ್ದು ಒಂದು ವೇಳೆ ಅವು ಅಸತ್ಯವೆಂದು ಕಂಡು ಬಂದಲ್ಲಿ ತಾವು 
ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧನಾಗಿರುತ್ತೇನೆ / ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡ ಪಕ್ಷದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಯಾವುದೇ 
ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ದನಿರುತ್ತೇನೆ/ಸಿದ್ಧಳಿರುತ್ತೇನೆ. 


ಸ್ಥಳಃ 


ದಿನಾಂಕಃ 


ಅಭ್ಯರ್ಥಿಯ ಸಹಿ. 


ಪಿ . ಆರ್ . 154 


IN THE COURT OF THE IV ADDL . CITY CIVIL JUDGE AT BANGALORE ,MAYO HALL UNIT (C .C .H . 21) 


_ P & S. C. No . 25053/2011, 


PETITIONER : 


1. 


Sri. M . Jayakumar, Aged about 49 years , S /o Late T .D . Muthukumaraswamy, residing at No . 21, Sanjeeva Reddy Street, 
1st Cross , Subbannapalya , Bangalore -560033 . 


2 . M . Ganesamoorthy, aged about 50 years, son of Late T.D . Muthukumaraswamy, wife of P . Ravikumar,residing at No. 21, 

Sanjeeva Reddy Street, 1st Cross , Subbannapalya , Bangalore -560033. 


3. 


M . Girijabai, aged about 47 years, daughter of Late T. D . Muthukumaraswamy, wife of P . Ravikumar, residing at No. 9, 
Sathya Murthy Road , 30 Cross, R .S . Palya, Maruthi Sevanagar and Bangalore -560 033 . 


Sri M . Roobalingam , aged about 45 years , son of Late T .D . Muthukumaraswamy, residing at No. 38 , 7th Street, Prakruthi 
Township, Babusapalya , Bangalore-560 043. 


5 , 


Smt. M . Gomathy, aged about 43 years , daughter of Late T .D . Muthukumaraswamy, wife ofGunasekar, Residing at No. 
2174/1 , 17th Main, H.A . L. 2nd Stage, Bangalore- 560 008. 


Vs 


RESPONDENTS : 


NIL 


NOTICE 


WHEREAS the Petitioner above named filed an application under Section 372 of the Indian Succession Act, 1925 for 
Grant Succession Certificate in respect of the following shares of deceased T .D . Muthukumaraswamy, residing at No. 21, Sanjeeva 
Reddy Street, 1st Cross, Subbannapalya , Bangalore -560033. Who died on 26th day of October 2009 at Bangalore . 


Be it known that no caveat has been entered and that the said Petition is posted for hearing on 15 - 11 - 2012 at 11 -00 a.m . 
in the above court and interest person in the asset of the said deceased may enter appearance on that day. 


Given under my hand and the seal of this court this the 25th day of September 2012 at Bangalore. 


OBOE 


PDFUI JOTE, Todo eso , wiewos nes , 9009 


2007 – 38 


SCHEDULE 
SHARES NEARLY 254 EACH RS . 10 


In the Karvy Computer Share Private Ltd ., also known as GLAXOSMITHKLINE PHARMACEUTICALS LTD and their 
reference No. 0318679 for 254 shares . 

By Order of the Court , 

Asst. Registrar, 
PD - 115 

City Civil Court Mayo Hall Unit, Bangalore 


" DRAFT PUBLICATION " 


IN THE COURT OF THE PRINCIPAL DISTRICT & SESSIONS JUDGE (C . C .H . No . 1) 

BANGALORE CITY 
MISC . No . 650/2012 


BETWEEN : 


Sri Ranubai Bhambore Bhavasara 
Kshatriya Chatralaya (Hostel) 
No. 5, 6 & 7, Kilari Road, Bangalore-560 053. 
Represented by its Chairman & Trustee, 
Sri B .R . Satyanarayana Rao 


PETITIONER 


AND 


NIL 


RESPONDENT 


PUBLICATION OF NOTICE REGARDING PETITION FILED 


UNDER SECTION 34 OF THE INDIAN TRUSTS ACT 


WHEREAS the petitioner has approached the Hon ble Principal District & Sessions Judge, CCH No . 1 , Bangalore City for 
orders to allow the petition and permit the petitioners to complete the sale transaction of the schedule hostel property and issue 
such opinion , advise , direction in respect of the Management/Administration of the funds of the trust. 


This notice is issued to the interested parties to take notice of the above petition and appear duly in person or through 
their counsel on the next date ofhearing having been fixed on 18 - 10 -2012. In the absence of any objections the court will proceed to 
hear and dispose off the petition . 


SCHEDULE PROPERTY 


All that piece and parcel of the property bearing No. 5 , 6 & 7 , Kilari Road , Avenue Road Cross , Bangalore -560 053, 
known as Sri Ranubai Bhambore Bhavasara Kshatriya Chatralaya (Hostel), measuring about 1548 sq . ft., PID No . 28 -46 -5 , 28 -46 
06 , 28 -46 -7 and measuring North to South : 44 6 " + 41 6 "/2 and East to West 35 ft. _ 37 / 2 i.e . about 1548 sq . ft. and bounded as 
follows : 


East by 
West by 
North by 
South by 


Municipal street ; 
6 Municipal Conservancy ; 
Kilari Road ; 
Private Property . 


Given undermy hand and seal of the Court on this 21st day of September 2012 . 


By Order of the Court, 

Assistant Registrar, 
City Civil Court, Bangalore 


PD - 117 


